4 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1626 
| ಸದಸ್ಯರ ಹೆಸರು : ಶ್ರೀ ಹೆಚ್‌.ಎಂರಮೇಶ್‌ ಗೌಡ ( ವಿಧಾನ ಸಭೆಯಿಂದ 
£ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20-03:2020 - 
ಉತ್ತರಿಸುವ ಸಚಿವರು :- ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 


ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವರು 


ಸ | ಪ್ರಶ | 

| ಸಂ. ಶ್ನೆ ಉತ್ತರ | 

1 | ಪ್ರಸಕ್ತ ಸಾಲಿನಲ್ಲಿ ಹಾವ! ಪುಸಕ್ತ ಸಾಲಿನಲ್ಲಿ ಕನ್ನಡ ಮತ್ತು ಸಾ 
ಕಾರ್ಯಕ್ರಮಗಳಿಗೆ ಅನುದಾನ ಬಿಡುಗಡೆ | --: ಇಲಾಖೆಯಿಂದ ಅನುದಾನ ಬಿಡುಗಡೆ 
ಮಾಡಲಾಗಿದೆ; ಆನುದಾನ | ಮಾಡಲಾದ ಕಾರ್ಯಕ್ರಮಗಳ ವಿವರವನ್ನು 
ಇಮರ್ಪಕವಾಗಿ ಬಳಕೆಯಾಗದಿರುವುದು | ಅನುಬಂಧ-01ರಲ್ಲಿ ಲಗತಿಸಿದೆ. 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: | 


* ಬಂದಿರುವುದಿಲ್ಲ. 


7 ಂದಗಳವರುವ ನಡ] ಆಲ್ಲಾ ಕೆದರಿ ಇವಾಜಿಯಿ ಜಲ್ಲಾ 


ಭವನಗಳ ವಿರ್ವಹಣೆಗೆ. ಅನುದಾನದ ರಂಗಮಂದಿರಗಳ ನಿರ್ವಹಣಿದೆ ಅನುದಾನದ 
ಸನ ಇದೆಯ; ಹೆ ಸರ್ಕಾರದಿಂದ ಕೊರತೆ ಇರುವುದಿಲ್ಲ. 

ಯಾ (ತಿಯ 

ತೆಗೆದುಕೊಳ್ಳಲಾಗಿದೆ ಸಮು | , ಕ್ಯಾರಾಲಿಯಾ ಅದ್ಧಣ್ಣತೆಯಲ್ಲಿರುವ 


ಸನಿ ಹ ನಿರ್ವಹಣಾ ಪಮಿತಿಯಿ ಮೂಲಕ ಪಮರ್ಪಕ 

ನಿರ್ವಹಣಿ ಮಾಡಲಾಗುತ್ತಿದೆ. 

ಾ 1 ಹಾದೆಯೇ ಕನ್ನಡ ಪಾಹಿತ್ಪ ಪರಿಷತ್‌ ಭವನದ |. 
| ನಿರ್ವಹಣೆಯನ್ನು ಸಾಹಿತ್ಛ ಪರಿಷತ್ತಿನ ಆಯಾ | 

¢ ಜಲ್ಲಾ ಸಮಿತಿಯ ಮೂಲಕ ನಿರ್ವಹಣೆ | 

LEE ia ಮಾಡಲಾಗುತ್ತಿದೆ. 

3 ]ಪ್ರುಸಕ ಸಾಲಿನಲ್ಲಿ . ಕಲಾತಂಡಗಳಿಗೆ | * ರ್‌ ನೀಡುವ ಫಾ ಧನದ | 

ನೀಡುವ ಫ್ರೋತ್ಸಾಹಧನದ ವಿವರ ವಿವರವನ್ನು ' ಅನುಬಂಧ - 02 ರಲ್ಲಿ: 


\ ಒದಗಿಸುವುದು? ಲಗತಿಸಿದೆ. 
\ \ | 
ಸಂಖ್ಯೆ: ಕಸಂವಾ 55 ಕವಿಸ 2020 t 
(ಸಿ.ಟಿ.ರವಿ) 
ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 
ಯುವಜನ ಸಬಲೀಕರಣ ಹಾಗೂ 


ಕ್ರೀಡಾ ಇಲಾಖೆ ಸಚಿವರು. 


ಗರತಿಯರ ಲೆ ಹಂ:- fm P 


ಪ್ರಶ್ನೆಸಂಖ್ಯೆ : 1369 (1626) ಸ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡಲಾದ ಕಾರ್ಯಕ್ರಮಗಳ ವಿವರ. ' 


* ಗಾಂಧೀಜಿ - 150 ಸ್ಮರಣೋತ್ಸವ, - ಸಾಂಸ್ಕೃತಿಕ, ಕಾರ್ಯಕ್ರಮ 

* ಸುಗ್ಗಿ-ಹುಗ್ಗಿ ಕಾರ್ಯಕ್ರಮ. 

* ಪ್ರತಿ ಶುಕ್ರವಾರ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ 

* ಮನೆಯಂಗಳದಲ್ಲಿ ಮಾತುಕತೆ 

* ಸಾಧಕರೊಂದಿಗೆ ಸಂವಾದ 
(ಜಿಲ್ಲಾ ಕೇಂದ್ರಗಳಲ್ಲಿ) 

* ಕವಿಗೋಷ್ಟಿ 
(ಜಿಲ್ಲಾ ಕೇಂದ್ರಗಳಲ್ಲಿ) 

* ವಿವಿಧ ಕೇತ್ರಗಳ ರಾಜ್ಯ/ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸುವುದು. 

« ಇತರೆ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಕನ್ನಡ ಬಾರದವರಿಗೆ ಕನ್ನಡ ಕಲಿಕೆ ತರಗತಿಗಳು 

* ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಪ್ರಾಯೋಜಿತ ಕಾರ್ಯಕ್ರಮಗಳಾಗಿ ಪ್ರಸಾರ 
ಮಾಡುತ್ತಿರುವ "ಪದ ಸಂಸ್ಥೆ ಉತ” ಮತ್ತು “ಬಾನುಲಿ ಕಲಿಗಳು” ಕಾರ್ಯಕ್ರಮ: - 

* ಜಿಲ್ಲೆಗಳಲ್ಲಿ ಮಹಿಳಾ ಸಂಸ್ಕ ತಿ ಉತ್ಸವ ಸ - 
ಸಾಂಸ್ಕೃ ತಿಕ ಸೌರಭ - ಹರೆಯ ಕಲಾವಿದರಿಗಾಗಿ ಏರ್ಪಡಿಸುವ ಕಾರ್ಯಕ್ರಮ. 

* ಯುವ ಇಾರಭ - ಯುವ ಕಲಾವಿದರಿಗಾಗಿ ಏರ್ಪಡಿಸುವ ಕಾರ್ಯಕ್ರಮ. 

« ಚಿಗುರು - ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ. 

* ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ. ರಾಜ್ಯೊ ತ್ಸವ ಪ್ರಶಸ್ತ; ಪ್ರದಾನ 

* ವಿಶೇಷ ಉತ್ಸವಗಳು" ಸ್‌ ಮ್‌ ರ್‌ 

* ಸಾಂಸ್ಕ ೃತಿಕಸ ಸಂಘ-ಸಂಸ್ಥೆಗಳ ಚಟುವಟಿಕೆಗಳಿಗೆ ಧನಸಹಾಯ ನೀಡುವುದು, 

ಈ ಅಸಂಪುಜಿತ ಕಲಾವಿದರಿಗೆ ವಾದ್ಯಪರಿಕರೆ-- ವೇಷಭೂಷಣ ಖರೀದಿಗೆ ಧನಸಹಾಯ 

*  ಚಿತ್ರ-ಶಿಲ್ಪ. ಕಲಾ ಕೃತಿಗಳ ಪ್ರದರ್ಶನಕ್ಕೆ ಧನಸಹಾಯ: ನೇಡುವುದು 

* ವೃತ್ತಿ ನಾಟಕ ಕಂಪನಿಗಳ ಪುನಶ್ಲೇತನಕ್ಕೆ ಧನಸಹಾಯ 

* ಕನ್ನಡ ಸಾಹಿತ್ಯ ಪರಿಷತ್‌ನ ಸಿಬ್ಬಂದಿಗಳಿಗೆ ವೇತನಾನುದಾನ ಮತ್ತು ಚಟುವಟಿಕೆಗಳಿಗೆ ed 
ನೆರವು 

* ಜಾನಪದ ಓಂಷತ್‌ನ ಸಿಬ್ಬಂದಿಗಳಿಗೆ ವೇತನಾನುದಾನ ಮತ್ತು ಚಟುವಟಿಕೆಗಳಿಗೆ ಆರ್ಥಿಕ ಸೆರಪು 

* ಅನುದಾನಿತ ಸಂಸ್ಥೆಗಳಾದ ವಿದ್ಯಾವರ್ಧಕ ಸಂಘ, ನೀನಾಸಂ ಮತ್ತು ದಿ ಆರ್ಟ್‌ ಇಂಟಿಗ್ರೇಷಸ್‌ 
ಗಳಿಗೆ ಆರ್ಥಿಕ ನೆರವು 

* ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಗಳು ಮತ್ತು ರಂಗಾಯಣಗೆಳಿಗೆ ಅನುದಾನ ನೀಡುವುದು 

py ರಾಜ್ಯಾದ್ಯಂತ ನಡೆಯುವ ಸಂಘ-ಸಂಸ್ಥೆಗಳು ನಡೆಸುವ ಸಮಾರಂಭಗಳಿಗೆ ಕಾರ್ಯಕ್ರಮಗಳ 
ಪ್ರಾಯೋಜನೆ ಮಾಡುವುದು. 

'*: ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರೋತ್ಸವ ಹಾಗೂ ಗಣರಾಜ್ಯೋತ್ಸವ ದಿನದಂದು ಸಾಂಸ್ಕೃತಿಕ 
ಕಾರ್ಯಕ್ರಮ ಏರ್ಪಡಿಸುವುದು. 


pe 


a + ಿಟ 
. 


* ಸಾಹಿತಿ ಕಲಾವಿದರ ಹೆಸರಿನಲ್ಲಿ ಸರ್ಕಾರದಿಂದ ಸ್ಥಾಪಿಸಿರುವ ಟ್ರಸ್ಟ್‌ಗಳ ಚಟುವಟಿಕೆಗಳಿಗೆ 
ಅನುದಾನ ಒದಗಿಸುವುದು. 

* ಸರ್ಕಾರವು ಘೋಷಿಸಿರುವ ಹೊಸ ಯೋಜನೆಗಳ ಅನುಷ್ಠಾನ. 

* ಅರ್ಥಿಕವಾಗಿ ಸಂಕಷ್ಟದಲ್ಲಿರುವ ಸಾಹಿತಿ / ಕಲಾವಿದರುಗಳಿಗೆ ಮಾಸಾಶನ ನೀಡುವುದು. 

*:: ಕಲಾವಿದರ ವೈಜ್ಯಕೀಯ ವೆಚ್ಚಿ ಮರುಪಾವತಿ ಮಾಡುವುದು. -” 

* ಜಾನಪದ ಜಾತ್ರೆ ಕಾರ್ಯಕ್ರಮ. 

* ಜನಪರ ಉತ್ಸವ, ಗಿರಿಜನ ಉತ್ಸವ, ವಿಶೇಷ ಘಟಕ ಮತ್ತು ಗಿರಿಜನ ಉಪಯೋಜನೆ ಪ್ರಾಯೋಜನೆ 


ಜಯಂತಿಗಳ ಪಟ್ಟಿ 


7 [ಡೇವರರಾಸಿದುಯ್ಯ ಜಯಂತಿ 
2. | ಭಗವಾನ್‌ ಮಹಾವೀರ ಜಯಂತಿ 
3. | ಅಕ್ಕಮಹಾದೇವಿ ಜಯಂತಿ 
4. | ಬಸವ ಜಯಂತಿ 
ಶಂಕರಾಚಾರ್ಯ ಜಯಂತಿ (ತತ್ವಜ್ಞಾನಿಗಳ ದಿನಾಚರಣೆ 
ಭಗೀರಥ ಜಯಂತಿ 
7. | ನಾಲ್ವಡಿ ಕೃಷ್ಣರಾಜ ಒಡೆಯರ್‌ ಜಯಂತಿ 
(ಮೈಸೂರು, ಮಂಡ್ಯ ಜಿಲ್ಲೆ ಮತ್ತು ಕೇಂದ್ರ ಕಛೇರಿಯಲ್ಲಿ) 
8. | ಕೃಷ್ಣ ಜಯಂತಿ 
9. | ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ 
10..| ವಿಶ್ವಕರ್ಮ ಜಯಂತಿ 
1. | ಬೆಪ್ಸುಸುಲ್ತಾನ್‌ ಜಯಂತಿ 
12. | ಕನಕ ಜಯಂತಿ 
13. | ವಿಶ್ವ"ಮಾನವ"ದಿನಾಚರಣೆ ರ ನ್‌್‌ 
14. | ಸಿದ್ದರಾಮ ಜಯಂತಿ i 
15. | ಅಂಬಿಗರ ಚೌಡೆಯ್ಯ ಜಯಂತಿ 
16. | ಛತ್ರಪತಿ ಶಿವಾಜಿ ಜಯಂತಿ 
೪. | ಮಡಿವಾಳ ಮಾಚಿದೇವ ಜಯಂತಿ 
“18 | ಸಂತಕವಿ ಸರ್ವಜ್ಞ ಜಯಂತಿ 
೨. | ಕಾಯಕ ಶರಣರ ಜಯಂತಿ 
20. | ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 
21. | ಕೆಂಪೇಗೌಡ ಜಯಂತಿ 
22. | ಕಿತ್ತರು ರಾಣಿ ಚೆನ್ನಮ್ಮ ಜಯಂತಿ 
23. | ವೇಮನ ಜಯಂತಿ 
24. | ಸಂತ ಸೇವಾಲಾಲ್‌ ಜಯಂತಿ 
25. | ಹೆಡಪದ ಅಪ್ಪಣ್ಣ ಜಯಂತಿ 
26. [ಸವಿತಾ ಮಹರ್ಷಿ ಜಯಂತ 


[ 


೫ 


ಎಡ 


ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಪತಿಯಿಂದ ಆಯೋಜಿಸಲಾಗುವ ಉತ್ಸವಗಳ ವಿವರ 


ಕ್ರ.ಸಂ ಉತ್ಸವಗಳ ವಿವರ | ಜಿಲ್ಲೆಗಳ ಹೆಸರು | 
i ಚಾಲುಕ್ಯ ಉತ್ಸವ | ಬಾಗಲಕೋಟೆ i 
ಶ್ಯ ಧಾರವಾಡ ಉತ್ಸವ 2 | ಧಾರವಾಡ... 
3. ಬೆಳವಡಿ ಮಲ್ಲಮ್ಮ ಉತ್ಸವ | ಬೆಳಗಾವಿ 
5 | ಶೀರರಾಷೆ ಬ್ದಕ್ಕ ಉತ್ಸವ; ಉಲ್ದಾಳ ಉತ್ತವ... | ಮಂಗಳೂರು 
ನಃ ಕೆರಾವಳಿ ಉತ್ಸವ » | ಉತ್ತರ ಕನ್ನಡ | 
6 ಕರಾವಳಿ ಉತ್ಸವ | ದಕ್ಷಿಣ ಕನ್ನಡ | 
a ಗಗನಚುಕ್ಕಿ ಜಲಪಾತೋತ್ಸವ ಶಿಂಹಾ "1 ಮಂಡ್ಯ | 
8 ರನ್ನ ವೈಭವ, | ಬಾಗಲಕೋಟೆ | 
9 ಹೊಯ್ಸಳ ಉತ್ಸವ, | ಹಾಸನ 
10. ಲಕ್ಕುಂಡಿ ಉತ್ಸವ ಗದಗ 
1 ಬಸವ ಉತ್ಸವ ಬಸವಕಲ್ಯಾಣ ಬೀದರ 
12. ನವರಸಪುರ ಉತ್ಸವ ವಿಜಯಪುರ 
R ಆನೆಗೊಂದಿ ಉತ್ಸವ _ ಕೊಪ್ಪಳ 
14. ` | ಭರಚುಕ್ಕಿ ಜಲಪಾತೋತ್ಸವ " ಚಾಮರಾಜನಗರ 
15 ರಾಷ್ಟ್ರಕೊಟ ಉತ್ಸವ ..- K ಕಲಬುರ್ಗಿ 
"16. ಸಂಗೊಳ್ಳಿರಾಯಣ್ಣ ಉತ್ಸವ ಬೆಳಗಾವಿ 
7 ಕಿತ್ತೂರು ಉತ್ಸವ | ಬೆಳಗಾವಿ 
18. ಹಂಪಿ ಉತ್ಸವ _ -| ಬಳ್ಳಾರಿ 1 
9. ಕದಂಬೋತ್ಸವ ಉತ್ತರ ಕನ್ನಡ. 


ನಿರ್ದೇಶಕರು ' 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಸೊ ವ್‌ } 
ಬೆಂಗಳೂರು 


| ಹೊನಿಂ ಪಭನ ಪೆಂತೆಸ್‌ ಕೆನೆನ್ನೆಂನೆ ತ್ರೆ ಈಜ್‌ ವಂ. ರಯಕ್‌ಗಿಡ 
(ವಿಣಸೆ ನೆಭೆನಿಂದೆ ಚುನಿತೆರದೆನೆಜಿ) 

ಲನೆಕೆ ಸುಳ್ಳೆ ಗುರುತಿಸದೆ ಕ್ರನ್ಸೆ £ಂಯ್ದೆಂ; 156501620) ಕ್ಕೆ ಛಿ ವಸಬಂಧೆ 

ಇ ne. 


“ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಜಿಲ್ಲಾ ಕಸಾಪ ಕನ್ನಡ ಭವನ ನಿರ್ಮಾಣ ಮತ್ತು 
ಅಭಿಪೃದ್ಧಿಗಾಗಿ “ಬಿಡುಗಡೆಯಾದ: ಅನುದಾನದ ವಿವರ”. 


etd 


೧ ಮಂಡ್ಯ ಜಿಲ್ಲೆ (ಮರಸ್ತಿಗಾಗಿ) ೧೦೦೦೦೦ 
ಈ ಪಾಂಡವಪುರ (ಪೀಠೋಪಕರಣ) - _ ೧೦೦೦೦೦ 
ಹ ಮಂಡ್ಯ ಜಿಲ್ಲೆ (ದುರಸ್ತಿಗಾಗಿ) ೧೦೦೦೦೦ 
೪ ಮಂಡೆ ಜಿಲ್ಲೆ (ಮೈಕ್‌ ಸೆಟ್‌ ಮತ್ತು ಸಲಕರಣೆಗಳಿಗಾಗಿ) . ೯೪೦೦೦ 
ಗದಗ ಜಿಲ್ಲೆ 
೧ ರೋಣ ತಾಲ್ಲೂಕು (ಕನ್ನಡ ಭವನ ನಿರ್ಮಾಣ) ೧೦೦೦೦೦೦ 
೨ ಗವಗಳಜಿಲ್ಲೆ ನ್ನಡ' ಭವನ ಪೀಡೋಪಕರಣ) ೫೦೦೦೦೦" 
೩ ನರಗುಂದ (ಕನ್ನಡ ಭವನ ನಿರ್ಮಾಣ) ೫೦೦೦೦೦ 
೪.- ರೋಣ ತಾಲ್ಲೂಕು (ಕನ್ನಡ ಭವನ ನಿರ್ಮಾಣ) ೧೦೦೦೦೦೦ 
೫ ಗದಗ ಜಿಲ್ಲೆ (ನ್ನಡ ಥವನ' 'ಪೀಠೋಪಕರಣ) ೫೦೦೦೦೦ 
೬ ಲಕ್ಷ್ಮೇಶ್ಸರ "ತಾಲ್ಲೂಕು ನ್ನಡ ಸವನ ನಿರ್ಮಾಣ) ೧೦೦೦೦೦೦ 
ಯಾದಗಿರಿ ಜಿಲ್ಲೆ 
೧ .ಯಾದಗಿರಿ (ಕನ್ನಡ ಭವನ ನಿರ್ಮಾಣ) ೧೩೦೦೦೦೦ 
” ಕಲಚರಗಜಳ್ತೆ ಬಾಜ 
. ೧ ಕಲಬುರಗಿ ಜಿಲ್ಲೆ (ಸಭಾ ಭವನ ನಿರ್ಮಾಣ) ೧೭೦೦೦೦೦ 
೨ ಕಲಬುರಗಿ ಜಿಲ್ಲೆ (ಸಭಾ ಭವನ ವಿವಿಧ ಸಾಮಗಿಗಳಿಗೆ) ೩೦೦೦೦೦ 
"ಬೆಳಗಾವಿ ಜಿಲ್ಲೆ 
೧ ರಾಮದುರ್ಗ ತಾಲ್ಲೂಕು (ಡಾ. ಡಿ.ಎಸ್‌. ಕರ್ಕಿ ಕೆನ್ನಡ ಭವನ) ೫೦೦೦೦೦ 
೨ ಸವದತ್ತಿ ತಾಲ್ಲೂಕು (ದಿ. ಡಾ. ಶೆಂಬಾ ಜೋಶಿ ನ್ನಡ ಭವನ) ೫೦೦೦೦೦ 
೩ ಹುಕ್ಕೇರಿ" ತಾಲ್ಲೂಕು ಘೋಡಗೇರಿಯಲ್ಲಿ (ಡಾ. 'ಜಂದೇಖರ ಕಂಬಾರ ಕನ್ನಡ ಭವನ) ೨೦೦೦೦೦೦ 
೪ ಖಾನಾಪುರ ತಾಲ್ಲೂಕು ಇಟಗಿ (ಕದಂಬ ಕನ್ನಡ ಭವನ) ೫೦೦೦೦೦ 
೫ ಬೆಳಗಾವಿ ಜಿಲ್ಲೆ. ಬೆಳೆಗಾವಿ ನಗರ ನ್ನಡ ಭವನ ಪೀಠೋಪಕರಣ) ೯೦೦೦೦ 
ಧಾರವಾಡ ಜಿಲ್ಲೆ 
೧ ಧಾರವಾಡ (ಕನ್ನಡ ಭವನ ದುರಸ್ತಿ ಹಾಗೂ ಪೀಠೋಪಕರಣ) ೧೦೦೦೦೦೦ 
ದಕ್ಷಿಣ ಕನ್ನಡ ಜಿಲೆ 
೧ ಬಂಟ್ಞಾಳ ತಾಲ್ಲೂಕು (ಕನ್ನಡ ಭವನ ನಿರ್ಮಾಣ) ೧000000 
ಹಾವೇರಿ ಜಿಲ್ಲೆ 
೧ ರಾಣೇಬೆನ್ನೂರು (ಕನ್ನಡ ಭವನ ಪೀಠೋಪಕರಣ) & ೫೦೦೦೦೦ 
೪೦0000 
೫೦೦೦೦೦ 


೬೦೦೦೦೦ 


ಎ 


ಗ್ರಾಮ (ಕನ್ನಡ ಸಾಹಿತ್ಯ ಭವನ) ೩ಲಿರ೦ಿಂ $ 


